ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


1014(372) 
ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ 
(ಸೈಳೀಯ ಸಂಸ್ಥೆಗಳ ಕ್ಲೇತು) 


ಉತ್ತರಿಸಬೇಕಾದ ದಿನಾಂಕ 10.03.2021 
ಉತ್ತರಿಸುವ ಸಚಿವರು ಮಾನ್ಯ ಕಂದಾಯ ಸಚಿವರು 
ಕ್ರ. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಗ್‌ ತ್ತರ ನ್‌್‌ 
ಸಂ SUSAN __ ಆ N 
ಅ |ಈ ವರ್ಷ ಮಳೆಗಾಲದ ಸಂದರ್ಭದಲ್ಲಿ | ಈ ವಷ। ಗಾಲದ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ 
ಬೆಳಗಾವಿಯಲ್ಲಿ ವಿಪರೀತ ಪ್ರವಾಹ | ವಿಪರೀತ ಪ್ರವಾಹ ಬಂದಿದ್ದು, ಇದರಿಂದ ಒಟ್ಟು 349003 
ಬಂದಿದ್ದು ಇದರಿಂದ ಎಷ್ಟು ಎಕೆರೆ ಬೆಳೆ | ಎಕರೆ ಬೆಳೆ ಹಾನಿಯಾಗಿದ್ದು, ತಾಲ್ಲೂಕುವಾರು ಮಾಹಿತಿ ಈ 
ಹಾನಿಯಾಗಿದೆ ; (ತಾಲ್ಲೂಕುವಾರು | ಕೆಳಗಿನಂತಿದೆ: 
ಮಾಹಿತಿ ಒದಗಿಸುವುದು) [ ತುಸಂ ತಾಲ್ಲೂಳು ಕೇತ (ಎಕರೆ-ಗುಂಟಿ) 
| 1 ಬೆಳಗಾವಿ 2710-39 [| 
2 ಖಾನಾಪೂರ 745-17 | 
3 ಹುಕ್ಕೇರಿ 8557-11 
4 ಬೈಲಹೊಂಗಲ, - 978114 | 
5 ಸವದತ್ತಿ 128308-15 
6 ರಾಮದುರ್ಗ 50027-02 
| ಗೋಕಾಕ 1991-03 
8 ಕಿತ್ತೂರು 8068-08 
9 ಮೂಡಲಗಿ 3831-07 
10 ಚಿಕ್ಕೋಡಿ 
11 ರಾಯಬಾಗ ' 649-22 
12 ಅಥಣಿ 35557-25 
13 ನಿಪ್ಲಾಣಿ 8221-13 
14 ಕಾಗವಾಡ 0-00 ] 
NO N oo ಒಟ್ಟು 349003-07 

ಆ |ಈ ಜಿಲ್ಲೆಯಲ್ಲಿ ಕಳೆದ ವರ್ಷಫೂ ಮಳೆ | ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ ವರ್ಷವೂ ಮಳೆ ಹಾಗೂ 
ಹಾಗೂ ಪ್ರವಾಹದಿಂದಾಗಿ ಬೆಳೆಗಳಿಗೆ | ಪ್ರವಾಹದಿಂದಾಗಿ ಭತ್ತ, ಸೋಯಾಬಿನ್‌, ಆಲೂಗೆಡ್ಡೆ, ಶೆಂಗಾ, 
ಅಪಾರ ಪ್ರಮಾಣದ ಜಾವಿಯಾಗಿದ್ದು | ಹತಿ. ಗೋ. ಜೋಳ, ಜೋಳ, ಕಬ್ಬು, ತರಕಾರಿ, ರಾಗಿ, 

- | ಸಿಹಿಗೆಣಸು, ಹೆಸರುಕಾಳು, ಉದ್ದು, ಅವರೆ, ಸೂರ್ಯಕಾಂತಿ, 

ಮ ಬೆಳೆಯ ವಿವರ ್ಯರುಳ್ಲಿ ಬಟಾಣಿ, ಬದನೆಕಾಯಿ, ಬಿನ್ಸ್‌ ಕ್ಯಾಬೇಜ್‌ 

ಒದಗಿಸುವುದು; ಹಾಗಲಕಾಯಿ, ಸಜ್ಜಿ, ಟೊಮೆಟೋ, ದ್ರಾಕ್ಲಿ, ಬಾಳಿಂಚೆ 
ಇನ್ನಿತರೆ ಬೆಳೆಗಳು ಹಾನಿಗೊಳಗಾಗಿರುತ್ತವೆ. 

ಇ ಬೆಳಗಾವಿ ಜಿಲ್ಲೆಯಲ್ಲಿ ಆದ ಬೆಳೆಹಾನಿ ಪರಿಖಾರಕ್ಕೆ 

ಸಂಬಂಧಿಸಿದಂತೆ, ಕಳೆದ ವರ್ಷದಲ್ಲಿ ರೂ.264.88 ಕೋಟಿ 
ವರ್ಷ ಹಾಗೂ ಪ್ರಸಕ್ತ ವರ್ಷದಲ್ಲಿ ! ಹಾಗೂ ಪ್ರಸಕ್ತ ವರ್ಷ ರೂ.7501 ಕೋಟಿಗಳ ಮೊತ್ತವನ್ನು 
ವಿತರಿಸಲಾದ ಪರಿಹಾರದ ಮೊತ್ತದ | ರೈತರ ಬ್ಯಾಲಕ್‌ ಖಾತೆಗಳಿಗೆ ನೇರವಾಗಿ ಪರಿಹಾರ ತಂತ್ರಾಂಶದೆ 
ಮಾಹಿತಿ ಒದಗಿಸವುದು ; p ಮೂಲಕ ಜಮೆ ಮಾಡಲಾಗಿರುತ್ತದೆ. 

ಈ [ಕಳೆದ 2019-20 ನೇ ಸಾಲಿನಲ್ಲಿ ಬೆಳಗಾವಿ | 2019-20ನೇ ಸಾಲಿನಲ್ಲಿ ಅತಿವೃಷ್ಟಿಯಿಂದ ಬೆಳಗಾವಿ 
ಜಿಲ್ಲೆಯಲ್ಲಿ ಆದ ಬೆಳೆಗಳ ಹಾನಿ ಎಷ್ಟು ; ಈ | ಜಿಲ್ಲೆಯಲ್ಲಿ 221428 ಹೆಕ್ಟರ್‌ ಪ್ರದೇಶದಲ್ಲಿ ಬೆಳೆ 
ಹಾನಿಗೊಳಗಾದ ಎಷ್ಟು ರೈತರಿಗೆ ಪರಿಹಾರ | ಹಾನಿಯಾಗಿದ್ದು, 160665 ರೈತರ ಬ್ಯಾಂಕ್‌ ಖಾತೆಗೆ ನೇರವಾಗಿ 
ನೀಡಲಾಗಿದೆ ; ಇಮ್ಮುಳಿದ ರೈತರಿಗೆ ಯಾವ | ಇನ್‌ಪುಟ್‌ ಸಬ್ಬಿಡಿಯನ್ನು ಜಮೆ ಮಾಡಲಾಗಿದೆ. ಇನ್ನೂ 
ಕಾಲಮಿತಿಯಲ್ಲಿ ಪರಿಹಾರ | ಪರಿಹಾರ ವಿತರಿಸುಖ ಕಾರ್ಯ ಪ್ರಗತಿಯಲ್ಲಿದೆ. 
ಒದಗಿಸಲಾಗುವುದು? ಹ 

ಕಲಇ 90 ಟೆಬನ್‌ಆಲ್‌ 2021 R BA 
(ಆಶ್‌. ಅಶೋಕ) 


ಕಂದಾಯ ಸಚಿವರು 


